ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2೫ ಸದಸ್ಯರ ಹೆಸರು 

3) ಉತ್ತರಿಸಬೇಕಾದ ದಿನಾಂಕ 

4) ಉತ್ತರಿಸಬೇಕಾದ ಸೆಚಿವರು 


2087 k 

: ಶ್ರೀ ಎಸ್‌.ವ್ಲಿ.ಸಂಕನೂರ (ಪದವೀಧರರ ಕ್ನೇತು) 

24-03-2021 

: ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


ಮೀನುಗಾರಿಕೆ ಇಲಾಖೆಯಲ್ಲಿ 
ತಾಲ್ಲೂಕು / ಜಿಲ್ಲೆ ! ವಿಭಾಗ ಮಟ್ಟದ 
ಮಂಜೂರಾದ. ವಿವಿಧ ಹುದ್ದೆಗಳು 
ಎಷ್ಟು; | 


ಮೀನುಗಾರಿಕೆ ಇಲಾಖೆಯಲ್ಲಿ ತಾಲ್ಲೂಕು / ಜಿಲ್ಲೆ / 
ವಿಭಾಗ ಮಟ್ಟದಲ್ಲಿ ಮಂಜೂರಾದ ವಿವಿಧ ಹುದ್ಮೆಗಳ ವಿವರ 
ಕೆಳಕಂಡಂತಿದೆ:- 


ನ್‌್‌ ಹಾಡ್ಕಗಳ ವಷರ 
ವಿವರ (TOT Te 
ತಾಲ್ಲೂಕು 02 206 590 86 884 
ಜಿಲ್ಲೆ 37 20 274 105 436 
ವಿಭಾಗ 08 08 63 20 99 


) 


ಈರೀತಿ ಮಂಜೂರಾದ ವಿವಿಧ ಹಂತದ 
ಹುದೆಗಳಲ್ಲಿ ಪುಸ್ತುತ ಕಾರ್ಯ 
ನಿರ್ವಹಿಸುತ್ತಿರುವವರೆಷ್ಟು ಹಾಗೂ 
ಖಾಲಿ ಇರುವ ಹುದ್ದೆಗಳೆಷ್ಟು; 


ಇಲಾಖೆಯಲ್ಲಿ, ಮಂಜೂರಾದ ವಿವಿಧ ಹಂತದ 
ಹುದ್ದೆಗಳಲ್ಲಿ ಪುಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹಾಗೂ 
ಖಾಲಿ ಇರುವ ಹುದ್ದೆಗಳ ವಿವರ ಕೆಳಕಂಡಂತಿದೆ:- 


ಹುದ್ದೆ ಒಟ್ಟು ಪ್ರಸ್ತುತ ಕಾರ್ಯ ಖಾಲಿ 
ಗಳ | ಮಂಜೂರಾ | ನಿರ್ವಹಿಸುತ್ತಿರು ಇರುವ 
ವಿವರ | ದಹುದ್ದೆಗಳು] ವಹುದೆಗಳು ಹುದ್ದೆಗಳು 
ಐ 47 37 10 
ಬಿ 234 175 59 
ಸಿ 927 391 536 
ಡಿ 211 86 125 
ಒಟ್ಟು 1419 687 732 


%) 


ಗದಗ, ಧಾರವಾಡ, ಹಾವೇರಿ ಮತ್ತು 
ಕಾರವಾರ ಜಿಲ್ಲೆಗಳಲ್ಲಿ ಮೀನುಗಳನ್ನು 
ಬೆಳೆಸುವ ಒಟ್ಟು ಕೆರೆ/ಕಟ್ಟೆಗಳ ಸಂಖ್ಯೆ 
ಎಷ್ಟು? 


ಸದರಿ ಜಿಲ್ಲೆಗಳಲ್ಲಿ ಮೀನುಗಳನ್ನು ಬೆಳೆಸುವ ಕೆರೆ 
ಕಟ್ಟೆಗಳ ವಿವರಗಳನ್ನು ಕೆಳಕಂಡಂತೆ ನೀಡಲಾಗಿದೆ:- 


ಜಿಲ್ಲೆ ಕೆರೆಗಳ ಸಂಖ್ಯೆ 
ಗದಗ 67 
ಧಾರವಾಡ 199 
ಹಾವೇರಿ 430 
ಕಾರವಾರ 126 


ಖಿ 


ಈ) [ಈ ಕೆರೆಟ್ಕೆಗಳಿಂದ ಎಷ್ಟು ಈ ಕೆರೆ / ಕಟ್ಟೆಗಳಿಂದ ಉತ್ಪಾದನೆಯಾದ ಮೀನುಗಳ 
ಮಟ್ಟದ ಮೀನುಗಳ ಉತ್ಪಾದನೆ | ಪ್ರಮಾಣ ಹಾಗೂ ಇಲಾಖಾ ಕೆರೆಗಳ ವಿಲೇವಾರಿಯಿಂದ 
ಆಗುತ್ತಿದೆ; ಇದರಿಂದ ಸರ್ಕಾರಕ್ಕೆ | ಬಂದಿರುವ ಆದಾಯದ ' ವಿವರಗಳನ್ನು ಕೆಳಕಂಡಂತೆ 
ಆಗುವ ಆದಾಯವೆಷ್ಟು? ನೀಡಲಾಗಿದೆ:- | 
(ಜಿಲ್ಲಾಬಾರು ಮಾಹಿತಿ ನೀಡುವುದು) 

ಉತ್ಕಾದನೆ | ಮೌಲ್ಯ pel 
ಜಲ್ಲೆ | "ಮೆಟಿಕ್‌ | ರೂ. [ಸರ್ಕಾರಕ್ಕೆ ಬಂದಿರುವ 
ನ್‌ ಲಕ್ಷ ಆದಾಯ" 
| ಗಳಲ್ಲಿ) (ಗಳಲಿ) ರೂ. ಲಕ್ಷಗಳಲ್ಲಿ) 
ಗದಗ 885 797 214 
ಧಾರವಾಡ 3439 3095 10.20 
ಹಾವೇರಿ 4098 3688 34.06 
ಕಾರವಾರ 2996 2696 8.02 


ಸಂಖ್ಯ: ಪಸಂಮೀ ಇ-122 ಮೀಇಯೋ 2021 


. ಮೀನೆಗಾರಿಕೆ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


